ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1157 
2] ಮಾನ್ಯ ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
3] ಉತ್ತರಿಸುವ ದಿನಾಂಕ : 23.12.2021 
4] ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಉತ್ತ 
ರಾಜ, ಇಲಾಖಯಲುಿ | ಕರ್ನಾಟ ರಾಜ್ಯ ಪೂ ಆಸ್‌ ಇಲಾ ಅಧಿಕಾರಿ/ 


ಔರಾದ್ಧರ್‌ ಸಮಿತಿಯ ರಚನೆಯ [ಸಿಬ್ಬಂದಿಗಳ ವೇತನ ಶೇಣಿಗಳಿಗೂ ಇತರೆ ರಾಜ್ಯಗಳ 
ಉದ್ದೇಶಗಳೇನು: (ವಿವರ ನೀಡುವುದು) | ಪೊಲೀಸ್‌ ಇಲಾಖೆಯ ಅಧಿಕಾರಿ/ ಸಿಬ್ಬಂದಿಗಳ ವೇತನ 
ಶ್ರೇಣಿಗಳಿಗೂ ಬಹಳಷ್ಟು ತಾರತಮ್ಯ ಇದ್ದುದರಿಂದ, ಈ 
ವೇತನ ಶ್ರೇಣಿಯ ತಾರತಮ್ಯವನ್ನು 
ಸಮತೋಲನಗೊಳಿಸುವುದು ಪೊಲೀಸ್‌ ಇಲಾಖೆಯ 
ಸಿಬ್ಬಂದಿಗಳ ಬೇಡಿಕೆಯಾಗಿತ್ತು. ಈ ವೇತನ ಶ್ರೇಣಿ 
ತಾರತಮ್ಯವನ್ನು  ಸಮತೋಲನಗೊಳಿಸುವ ಸಲುವಾಗಿ 
ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ 
ಶ್ರೇಣಿಯ ಪರಿಷ್ಠ್ಟರಣೆಯ ಕುರಿತು ರಾಜ್ಯ ಸರ್ಕಾರವು 
ಶ್ರೀ ರಾಘವೇಂದ್ರ ಔರಾದ್ದರ್‌ರವರ ಅಧ್ಯಕ್ಷತೆಯಲ್ಲಿ 
ಸಮಿತಿಯನ್ನು ದಿನಾಂಕ: 28.06.2016 ರಲ್ಲಿ ರಚಿಸಿರುತ್ತದೆ. 


ಅನುಬಂಧ-ಅ ರಲ್ಲಿ ಉತ್ತರಿಸಲಾಗಿದೆ. 


ಪರಿಷ್ಠರಣೆಗೊಂಡಿರುವ ಮೇತನ 
ಭತ್ಯೆಗಳಲ್ಲಿ ಹಾಲಿ ಸೇವಾನಿರತ 
ಹೊಲೀಸ್‌ ಮತ್ತು ಸಿಬ್ಬಂದಿಗಳಿಗೆ ವೇತನ 
ತಾರತಮ್ಯ ಉಂಟಾಗಿ, 
ಅನ್ಯಾಯವಾಗಿರುವುದು ಸರ್ಕಾರದ ಅನುಬಂಧ-ಆ ರಲ್ಲಿ ಉತ್ತರಿಸಲಾಗಿದೆ. 
ಗಮನಕ್ಕೆ ಬಂದಿದೆಯೇ; 

ಹಾಗಿದಲಿ,” ತಾರತಮ್ಯವನ್ನು 
ಸರಿದೂಗಿಸಲು 


ಸರ್ಕಾರ ಕೆ ಕೈಗೊಂಡ 
ಕ್ರಮಗಳೇನು? pO ee 


ಸಂಖ್ಯೆ: ಹೆಚ್‌ಡಿ 118 ಇಎಿಫ್‌ಎಸ್‌ 2021 
iff WS A 
se 


ಗೃಹ ಸಚಿವರು 


ಅನುಬಂಧ-"ಅ” 


ಕರ್ನಾಟಕ ಪೊಲೀಸ್‌ ಇಲಾಖೆಯ ವೃಂದದ ಹುದ್ದೆಗಳ ವೇತನ ಶ್ರೇಣಿಗಳಿಗೂ ಇತರೆ ಇಲಾಖೆಯ 
ವೇತನ ಶ್ರೇಣಿಗಳಿಗಳು ಬಹಳಷುು ತಾರತಮ್ಮ ಇದ್ದುದರಿಂದ, ಈ ವೇತನ ಶ್ರೇಣಿಯ ತಾರತಮ್ಯವನ್ನು 
ಸಮತೋಲನಗೊಳಿಸುವುದು ಪೊಲೀಸ್‌ ಇಲಾಖೆಯ ಸಿಬ್ಬಂದಿಗಳ ಬೇಡಿಕೆಯಾಗಿತ್ತು. ಈ ವೇತನ ಶ್ರೇಣಿ 
ತಾರತಮ್ಯವನ್ನು ಸಮತೋಲನಗೊಳಿಸುವ ಸಲುವಾಗಿ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ 
ವೇತನಶ್ರೇಣಿಯ ಪರಿಷ್ಕರಣೆಯ ಕುರಿತು ರಾಜ್ಯ ಸರ್ಕಾರವು, ಶ್ರೀ ರಾಘವೇಂದ್ರ ಔರಾದ್ಯರ್‌ರವರ 
ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ದಿನಾಂಕ:28.06.2016 ರಲ್ಲಿ ರಚಿಸಿರುತ್ತದೆ. ಸರ್ಕಾರದ ಆದೇಶದಂತೆ 
ಶ್ರೀ ರಾಘವೇಂದ್ರ ಔರಾದ್ಧರ್‌ ಸಮಿತಿಯು ಕರ್ನಾಟಕ ರಾಜ್ಯ ಹೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು 
ಸಿಬ್ಬಂದಿಯವರುಗಳ ವೇತನ ಪರಿಷ್ಕರಣೆ ಸಂಬಂಧಿಸಿದಂತೆ ಈ ಕೆಳಕಂಡ ಶಿಫಾರಸ್ಪುಗಳೊಂದಿಗೆ ವರದಿಯನ್ನು 


ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ; 
10400-16400 11000-19000 


[=] 


Follower - 
Jamedar Follower 11600-21000 
Police Constable 
Head Constable 12500-24000 
Asst. Sub Inspector 14550-26700 


| 6 | Police Sub Inspector 20000-36300 | 22800-43200 


7 | Police Inspector 21600-40050 | 28100-50100 
| 8 | Dy. Supdt. of Police 28100- 50100 | 30400-51300 
| 9 | Superintendent of Police 36300-53850 | 40050-56550 


ಶ್ರೀ ರಾಘವೇಂದ್ರ ಔರಾದ್ದರ್‌ ಸಮಿತಿಯು ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತು 
ಸಿಬ್ಬಂದಿಯವರುಗಳ ಸಮವಸ್ತ ಭತ್ಯೆ, ಸಾರಿಗೆ ಭತ್ಯೆ, ಕಷ್ಟ ಪರಿಹಾರ ಭತ್ಯೆ, ಗಂಡಾಂತರ ಭತ್ಯೆ, ಶ್ರಮದಾನ 


ಭತ್ಯೆ ಹಾಗೂ ಸದೃಢ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಲು ಶಿಫಾರಸ್ಸು ಮಾಡಿರುತದೆ. 


ಅನುಬಂಧ-"ಆ' 


ಶ್ರೀ ರಾಘವೇಂದ ಔರಾದ್ಧರ್‌ ಸಮಿತಿ ವರದಿಯ ಅನುಷಾನ ಜಾರಿಗಾಗಿ ಸರ್ಕಾರ ಕೈಗೊಂಡಿರುವ ಕಮಗಳ 


ಬಗೆ ಸಂಕಿಪ ಟಿಪಣಿ 
fy ರಿ ಇರ 


ವೇತನ ಶ್ರೇಣಿ ಪರಿಷ್ಕರಣೆಯ ಅನುಷ್ಠಾನ: 


ಶ್ರೀ ರಾಘವೇಂದ್ರ ಔರಾದ್ಯರ್‌ ವರದಿಯ ಶಿಫಾರಸ್ಸುಗಳನ್ನು ಭಾಗಶಃ ಅಂಗೀಕರಿಸಿದ ರಾಜ್ಯ 
ಸರ್ಕಾರವು ಅದೇಶ ಸಂಖ್ಯೆ: ಆಇ/9/ಎಸ್‌ಆರ್‌ಪಿ/2019, ದಿನಾಂಕ: 16.07.2019 ರಲ್ಲಿ ಪೊಲೀಸ್‌ 
ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳನ್ನು ದಿನಾಂಕ: 01.08.2019 ರಿಂದ 
ಜಾರಿಗೆ ಬರುವಂತೆ, ಈ ಕೆಳಕಂಡಂತೆ ಪರಿಷ್ಕರಣೆ ಮಾಡಿರುತ್ತದೆ. 


Total Policemen 


Revised Pay Scale We 


th . « 
silk (As per 6 Pay Raise in Benefited 
Commission) Levels 
K< 
Police Constable 23,500-47,650 One Level 


27,650-52,650 Two Level 
30,350-58,250 A One Level 
43,100-83,900 One Level 


70,850-1,07,100 'g One Level 
TOTAL 


27111 


9030 


Head Constable 
Asst. Sub Inspector 


Police Inspector 


SP (non-IPS) 


ಶ್ರೀ ರಾಘವೇಂದ್ರ ಔರಾದ್ದರ್‌ ಸಮಿತಿ ವರದಿಯ ಅನುಷ್ಠಾನದಿಂದ ಅನುಯಾಯಿ, ಜಮೇದಾರ್‌ 
ಅನುಯಾಯಿ, ಪಿ.ಎಸ್‌.ಐ ಹಾಗೂ ಪೊಲೀಸ್‌ ಉಪಾಧೀಕ್ಷಕರುಗಳ ವೇತನ ಶ್ರೇಣಿ ಪರಿಷ್ಠರಣೆಗಳನ್ನು 
ಹೊರತುಪಡಿಸಿ ಇತರೆ ಎಲ್ಲಾ ವೃಂದದ ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ವೇತನ ಶ್ರೇಣಿಗಳು 
ಪರಿಷ್ಠರಣೆಯಾಗಿ ಅನುಕೂಲವಾಗಿರುತ್ತವೆ. 


ಭತ್ಯೆ ಪರಿಷ್ಕರಣೆ ಅನುಷ್ಠಾನ: 


ಶ್ರೀ ರಾಘವೇಂದ್ರ ಔರಾದ್ದರ್‌ ಸಮಿತಿಯು ಪೊಲೀಸ್‌ ಇಲಾಖೆಯ ಅಧಿಕಾರಿ ಮತ್ತು 
ಸಿಬ್ಬಂದಿಯವರುಗಳ ಭತ್ಯೆಯನ್ನು ಪರಿಷ್ಠರಿಸುವಂತೆ ಮಾಡಿದ್ದ ಶಿಫಾರಸ್ಸುಗಳನ್ನು ಅಂಗೀಕರಿಸಿದ ಮಾನ್ಯ ಘನ 
ಸರ್ಕಾರವು, ಪೊಲೀಸ್‌ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಭತ್ಯೆಗಳನ್ನು ಈ ಕೆಳಕಂಡಂತೆ 
ಪ 


ರಿಷರಿಸಿರುತದೆ; 


ಸರ್ಕಾರದ ಆದೇಶ ಸಂಖ್ಯೆ ಮತ್ತು 
ದಿನಾಂಕ: 

ಎಫ್‌.ಡಿ 47 ಎಸ್‌ಆರ್‌ಪ 20160),  ಸಮವಸ್ತೆ ಭತ್ಯೆ 

ದಿನಾಂಕ: 21.11.2016 

ಎಫಘ್‌ಡ47 ಎಸ್‌ಆರ್‌ ಪ). ಸಾರ 

ದಿನಾ೦ಕ: 21.11.2016 


ಭತ್ಯೆಗಳ ವಿವರ 


3 


ಆದೇಶ ಸಂಃ ಿ ಆಇ 6 ಎಸ್‌ಆರ್‌ಪಿ 
2019, ದಿನಾ೦ಕ: 18.10.2019 


2000.00 
3000.00 
2000.00 
2000.00 
2000.00 
1000.00 


ಶ್ರೀ ರಾಘವೇಂದ್ರ ಔರಾದ್ಧರ್‌ ಸಮಿತಿ ವರದಿಯಲ್ಲಿ ಶಿಫಾರಸ್ಸು ಮಾಡಿರುವ ಕೆಲವು ಭತ್ಯೆಗಳನ್ನು 
ಸರ್ಕಾರವು ಹೆಚ್ಚಿಸಿರುತ್ತದೆ (ಸಮವಸ್ತ್ರ ಭತ್ಯೆ, ಸಾರಿಗೆ ಭತ್ಯೆ ಮತ್ತು ಕಷ್ಟ ಪರಿಹಾರ ಭತ್ಯೆ). ಈ ಭತ್ಯೆಗಳು 
ಹೊಲೀಸ್‌ ಇಲಾಖೆಯ ಪಿಎಸ್‌ಐ ಹಾಗೂ ಅನುಯಾಯಿ ವೃಂದದ ಅಧಿಕಾರಿ/ಸಿಬ್ಬಂದಿಗಳಿಗೂ ಸಹ 
ಅನ್ನಯಿಸುವುದರಿಂದ ಪೊಲೀಸ್‌ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಟ್ಟು 84773 ಅಧಿಕಾರಿ ಮತ್ತು 
ಸಿಬಂದಿಯವರುಗಳಿಗೆ ಅನುಕೂಲವಾಗಿದೆ. 


ಬ 


